ಕರ್ನಾಟಕ. _ವಿಧಾನ.ಪರಿಷತ್ತು 


ಲ 


ಶಿಕ್ಷಕರ ಹುದ್ದೆಗಳಿಗೆ ಮುಂಬಡ್ತಿ ನೀಡದೆ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಈ ವಿಭಾಗಗಳಲ್ಲಿ 
ಮುಂಬಡ್ತಿ ನೀಡದೆ ಇರಲು ಕಾರಣಗಳೇನು; 


-] ಪೌಢಶಾಲಾ 


ಚುಕ್ಕೆರಹಿತ ಪ್ರಶ್ನೆ ಸಂಖ್ಯೆ 85 
ಸದಸ್ಯರ ಹೆಸರು ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 02.03.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
[a ಪ್ರಶ್ನೆ ಉತ್ತರ 
ಕ್ರಸಂ 
1 ಅ, |ಚೆಂಗಳೊರು ಮೈಸೂರು ವಿಭಾಗಗಳಲ್ಲಿ 

ಪ್ರೌಢಶಾಲಾ ಸಹ ಶಿಕ್ಷಕರಿಂದ ಮುಖ್ಯ 

ಬಂದಿದೆ. 


ಇದವಕನಿಗಾ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ "ಬಾಕಿಯಿದ್ದ `ಕ್ರೀ`ಜಿೆ 


ಪವಿತ್ರ ಪ್ರಕರಣದಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಮುಂಬಡ್ತಿ. 
ನೀಡಲು ಸಾಧ್ಯವಾಗಿರುವುದಿಲ್ಲ. ಅಂತಿಮ ಆದೇಶ ಬಂದಿರುವ 
ಹಿನ್ನೆಲೆಯಲ್ಲಿ ಮುಂಬಡ್ತಿ ನೀಡಲು ಕ್ರಮವಹಿಸಲಾಗುತ್ತಿದೆ. 


ಬೆಂಗಳೂರು, ಮೈಸೂರು ವಿಭಾಗಗಳಲ್ಲಿ ಹಾಲಿ ಚಾಲ್ತಿಯಲ್ಲಿದ್ದ 
ಪೌಢ ಶಾಲಾ ಸಹ ಶಿಕ್ಷಕರ ಜೇಷ್ಠತಾ ಪಟ್ಟಿಯಲ್ಲಿ 
ಲೋಪದೋಷಗಳು ಕಂಡು ಬಂದಿವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ 
ಪತ್ರ ಸಂಖ್ಯೆ ಇಡಿ 152 ಎಲ್‌ಬಿಪಿ 2014, 
ದಿನಾಂಕ:20/05/2014ರಲ್ಲಿ ನೀಡಿರುವ ನಿರ್ದೇಶನಗಳಂತೆ, 
ಸಹ' ಶಿಕ್ಷಕರ ಜೇಷ್ಠತಾ ಪಟ್ಟಿಯನ್ನು ಹಾಗೂ 
ರೋಸ್ಟರ್‌ ಮೆರಿಟ್‌ ಆಧಾರದ ಮೇಲೆ, ಬೆಂಗಳೂರು ಮತ್ತು 
ಮೈಸೂರು ವಿಭಾಗವಾರು ಪ್ರತ್ಯೇಕವಾಗಿ 
ಅಂತಿಮಗೊಳಿಸಬೇಕಾಯಿತು. ಈ ಕಾರಣದಿಂದ ಮುಂಬಡ್ತಿ ಪ್ರಕ್ರಿಯೆ 
ವಿಳಂಬವಾಗಿರುತ್ತದೆ. 


ಈ ಸಂಬಂಧ ಇದುವರೆನಿಗಾ ಕೈಗೊಂಡ 
ಕ್ರಮಗಳೇನು; 


ಈ 


ಯಾವ ಕಾಲಮಿತಿಯಲ್ಲಿ 
ನೀಡಲಾಗುವುದು? 


೦ಬಡಿ 


ಸರ್ಕಾರಿ ಪೌಢೆಶಾಲಾ 'ಸಹೆ`ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪೆಟ್ಟಿಯನ್ನು, 
ಬೆಂಗಳೂರು .ಮತ್ತು ಮೈಸೂರು ವಿಭಾಗವಾರು ಪ್ರತ್ಯೇಕವಾಗಿ 
ದಿನಾಂಕ:06/02/2020ರಂದು ಪ್ರಕಟಿಸಲಾಗಿದೆ. ಅಂತಿಮ ಜ್ಯೇಷ್ಠತಾ 
ಪಟ್ಟಿಯ ಅನುಸಾರ, ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ, 
ಮುಖ್ಯ ಶಿಕ್ಷಕರ ವೃಂದಕ್ಕೆ ಅರ್ಹರಾಗುವ ಶಿಕ್ಷಕರುಗಳ ತಾತ್ಕಲಿಕ 
ಆಧ್ಯತಾ ಪಟ್ಟಿಯನ್ನು ದಿನಾಂಕ:07/2/2020ರಂದು ಪ್ರಕಟಿಸಿದೆ. | 
ಬಡ್ತಿ ನೀಡುವ 'ಸಂಬಂಧ ಕಾರ್ಯ ನಿರ್ವಹಣಾ ವರದಿ ಹಾಗೂ | 
ಪೂರಕ ದಾಖಲೆಗಳನ್ನು ಪಡೆಯಲಾಗಿದ್ದು, ಪ್ರೌಢಶಾಲಾ ಸಹ | 
ಶಿಕ್ಷಕರ ವೃಂದದಿಂದ ಮುಖ್ಯ ಶಿಕ್ಷಕರ ವೃಂದಕ್ಕೆ ಬಡ್ತಿ ನೀಡುವ | 
ಪ್ರಕ್ರಿಯೆ ಚಾಲನೆಯಲ್ಲಿದೆ. [ 


ಸಂಖ್ಯೆ: ಇಡಿ 19 ಎಸ್‌ಓಹೆಚ್‌ 2020 


ಮ ನ 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


